ಹನುಮನಾಯಕ" 


ಜೆಲುನನಹಕ್ಳಿಯ ಗನಿನುಕ : 


ಒಂದು ಪ್ರಾಗೈತಿಹಾಸಿಕ ಸಲೆ 


ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕು ಬಾಣಾವರ 
ಹೋಬಳಿಯೆ ಜೆಲುವನಹಳ್ಳಿಯ ಗ್ರಾಮವು ಬಿ. ಎಚ್‌. 
ರಸ್ತೆಯಿಂದ ಸುಮಾರು ಎರಡು ಕಿ. ಮೀ. ದೂರದಲ್ಲಿದ್ದು, 
ಈ ಊರಿನ ಪಶ್ಚಿಮಕ್ಕೆ ಅರ್ಥ ಕ. ಮೀ. ದೂರದಲ್ಲಿ 
ಗವಿಮಠವಿದೆ. ಇಲ್ಲಿ ಕಲ್ಲುಬಂಡೆಗಳಿಂದ ಕೂಡಿದ 
ಮೂರು ಚಿಕ್ಕ ಗುಡ್ಡಗಳಿವೆ. ಈ ಗುಡ್ಡಗಳಲ್ಲಿ ಹಲವಾರು 
ನೈಸರ್ಗಿಕ ಗವಿಗಳು ಮತ್ತು ಕಲ್ಲಾಸರೆಗಳು ಇವೆ, 


ಇಲ್ಲಿಯ ಅತಿ ಡೊಡ್ಡ ಗುಡ್ಡದ ಶಸ್ಪಲಿನಲ್ಲಿ 
ಸುಮಾರು ನಾಲ್ಕು ಎಕರೆ ಭೂಮಿಯು ಬೂದಿ ಬಣ್ಣ 
ದಲ್ಲಿದ್ದು ಹಲವಾರು ರೀತಿಯ ಮಡಕೆ ಚೂರುಗಳನ್ನು 
ಹೆಜ್ಜೆ “ಜ್ಜ ಗೂ ಕಾಣಬಹುದು. ಈ ಮಡಕೆಯ 
ಚೂರುಗಳು ಹೆಚ್ಚಾಗಿ ಕೆಂಪು ಬಣ್ಣ ದಲ್ಲಿವೆ. ಕಪ್ಪು 
ಮಡಕೆಯ ತಳಾ ವಿರಳ. ಮ ುಡಕೆಯ ಚೂರುಗಳ 
ಮೇಲೆ ವಿನಿಧ ರೀತಿಯ ವಿನ್ಯಾಸಗಳು ಇವೆ, ಇವುಗಳಲ್ಲಿ 
ಪ್ರಮಖವಾದವುಗಳೆಂದರೆ ಜಿಗ್‌-ಜಾಗ್‌ ಮತ್ತು ರೇಖಾ 
ವಿನ್ಯಾಸಗಳು. 


ಬ್ರಾಸ್‌ ಫೂಟ್‌ ಪ್ರಕಾರ ಕಂದು, ಕೆಂಪು 
ಬಣ್ಣದ ಮಡಕೆಗಳು ನವ J ಆದಿ ಭಾಗದಲ್ಲಿ 
ತಯಾರಾದವು. ಅಂದರೆ ಸುಮಾರು ಕ್ರಿಪೂ. ೮೦೦೦ 
ದಿಂದ ೬೦೦೦ ವರ್ಷಗಳ ಹಿಂಜಿ ವು ಕಪ್ಪು 


* ಇತಿಹಾಸ ಉಪನ್ಯಾಸಕರು, 
ಬೆಂಗಳೊರು-ಹ೬೦೦೧೦ 
1 MAR. 1942, ೫. 107 


ಮಡಕೆಯ ಚೂರುಗಳು ಇಲ್ಲಿ ಡೊರಕಿರುವುದರಿಂದ 
ಇದನ್ನು ಹೊಸ ಶಿಲಾಯುಗದ ಅಂತ್ಯ ಭಾಗ ಮತ್ತು 
ಲೋಹೆಯುಗದ ಕಾಲಕ್ಕೂ ಸೇರಿಸಬಹುದು. ಇದು 
ಕ್ರಿ. ಪೊ. ಸುಮಾರು ೪೦೦೦ ದಿಂದ ೩೦೦೦. ಈ 
ಪ್ರದೇಶದಲ್ಲಿ ಈಗ ಸಾಗುವಳಿ ನಡೆಯುತ್ತಿರುವುದರಿಂದ 
ಈ ಮಡಕೆ ಚೂರುಗಳು ನೆಲದ ಮೇಲೆ ಎದ್ದು ಕಾಣು 
ತ್ತವೆ. ಇಲ್ಲಿಯೇ ಒಮ್ಮೆ ರೈತರು ತಮ್ಮ ವ್ಯವಸಾಯ 
ಕ್ಕೋಸ್ಕರ ಸುಮಾರು ಐದು ಅಡಿ ಆಳದ ಗುಂಡಿಯನ್ನು 
ತೋಡಿದಾಗ ಅಲ್ಲಿಯೂ ಸಹೆ ಅದರ-ಪದರಗಳಲ್ಲಿ ಕ್ರಮ 
ವಾಗಿ ಸ್ವಲ್ಪ ಕಪ್ಪು ಮತ್ತು ಹೇರಳವಾಗಿ ನಯ 
ಮಾಡಿದ ಕೆಂಪು ಬಣ್ಣ ದ ಮಡಕೆಯ ಕುಡಿಕೆಗಳು ಕಂಡು 
ಬಂದಿದೆ. ಇಲ್ಲಿ ವೈಜ್ಞಾನಿಕ ವಿಧಿ-ವಿಧಾನಗಳನ್ನು 
ಅಳವಡಿಸಿ ಭೂಸಂಶೋಧನೆ ಮಾಡಿದರೆ ಮತ್ತ ಷ್ಟ್ಟು 
ಮಾಹಿತಿ ಸಿಗಬಹುದು. 


ಮಡಕೆ ಕುಡಿಕೆ ಚೂರುಗಳು ಸಿಕ್ಕಿ ರುವ ಪ್ರದೇಶದ 
ಸರಿಯಾಗಿ ಮಧ್ಯಭಾಗದಲ್ಲಿ ಸುಮಾರು ೪ ಮತ್ತು ೩ 
ಅಡಿ ಎತ್ತರದ ಎರಡು ಸಿಲುಗಲ್ಲುಗಳಿವೆ. ನಾಲ್ಕು ಅಡಿ 
ಎತ್ತರವಿರುವ ನಿಲುಗಲ್ಲು ನೇರವಾಗಿ ನಿಂತಿದೆ. ೩ ಅಡಿ 
ಎತ್ತರವಿರುವ ನಿಲುಗಲ್ಲನ್ನು ಅಡ್ಡವಾಗಿ ನಿಲ್ಲಿಸ ಲಾಗಿದೆ. 
ಇದರ ಮೇಲೆ ಯಾವುದೇ ರೀತಿಯ ಕೆತ್ತನೆ ಇಲ್ಲದೆ 
ಸ್ವಾಭಾನಿಕ ರೂಪದಲ್ಲಿದೆ. ಇಲ್ಲಿಂದ ಒಂದು ಫರ್ಲಾಂಗ್‌ 


ನವಿ. ಎಸ್‌, ಪದವಿಪೂರ್ಣ ಮಹಿಳಾ ಕಾಲೇಜು, ಒಂದನೇ "ಎನ್‌? ಬ್ಲಾಕ್‌ ರಾಜಾಜಿನಗರ, 


ಇತಿಹಾಸ ದರ್ಶನ 


ಬ 
ee 


i 


ಪೂರ್ವ ದಿಕ್ಕಿನಲ್ಲಿ ಇದೇ ರೀತಿಯ ಇನ್ನೆರಡು ನಿಲುಗಲ್ಲು 
ಗಳಿವೆ. ಬ್ರೂಸ್‌ ಫೂರ್ಟರ ಪ್ರಕಾರ ಈ ನಿಲುಗಲ್ಲು 
ಗಳು ಸಮೂಹೆ ಸಮಾಧಿಗಳನ್ನು ಗುರುತಿಸಲು ನೆಟ್ಟ ಸರುವ 
ಕಲ್ಲುಗಳು.? ದಕ್ಷಿಣ ಭಾರತದ ಹೆಲವಾರು ಪ್ರದೇಶ 
ಗಳಲ್ಲಿ ಕಂಡುಬಂದಿರುವಂತೆ ಎಲ್ಲಿ ನಿಲುಗಲ್ಲುಗಳು ಇರು 
ತ್ರವೆಯೋ ಅಲ್ಲಿ ಖಂಡಿತವಾಗಿಯೂ ಪ್ರಾಗೈತಿಹಾಸಿಕ 
ವಾಸಸ್ಥಳಗಳು ಇರಲೇಬೇಕು. ಇದು ಭೂಸಂಶೋದಧನೆ 
ಯಿಂದ ಮೂಡಿಬಂದಿರುವ ಸತ್ಯಸಂಗತಿ. 3 


ಪ್ರಾಗೈತಿಹಾಸಿಕ ಸ್ಥಳವೆಂದು ನಿರ್ಧರಿಸಿದ ಮೇಲೆ 
ಅದನ್ನು ಪ್ರತಿಪಾದಿಸಲು ಆಧಾರಗಳು ಇರಲೇಬೇಕು. 
ಈ ಆಧಾರಗಳೆಂದರೆ ಕಲ್ಲಿನ ಆಯುಧಗಳು. ಆದರೆ ಈ 
ಪ್ರದೇಶದಲ್ಲಿ ಸ್ವಾಭಾವಿಕ ಸ್ವರೂಸದ್ದಾ ಗಲೀ ಅಥವಾ 
ನಯ ಮಾಡಿದ ಶಿಲಾಯುಧವಾಗಲೀ ಸಿಕ್ಕಿಲ್ಲ. ತೀವ್ರ 
ಶೋಧನೆಯ ನಂತರ ಒಂದೇ ಒಂದು ಶಿಲಾಯುಧ 
ಸಿಕ್ಕಿತು. ಇದನ್ನು ಉಜ್ಜುವ ಅಧವಾ ಮಸೆಯುವ 
ಶಲ್ಲೆಂದು ನಿರ್ಧೆರಿಸಲಾಗಿದೆ. ಈ ಪ್ರಜೇಶವು ಫಲನತ್ತಾ 
ಗಿರುವುದರಿಂದ ವ್ಯವಸಾಯ ಇಲ್ಲಿ ನಡೆಯುತ್ತಿವೆ. 


ಗವಿಮಠವು ಪ್ರಾಗೈತಿಹಾಸಿಕ ನೆಲೆಯಾಾಗಿತ್ತೆಂದು 
ಹೇಳುವುದಕ್ಕೆ ಬೇರೆ ಆಧಾರಗಳೂ ಸಹೆ ಇನೆ. ಅವು 
ಗಳೆಂದರೆ ವರ್ಣ ಚಿತ್ರಗಳು. ಈ ಪ್ರದೇಶದ ಕಲ್ಲಾಸರೆ 
ಗಳಲ್ಲಿ ಎರಡು ರೀತಿಯ ವರ್ಣ ಚಿತ್ರಗಳಿವೆ. ಅವು 
ಗಳೆಂದರೆ ಕಡುಕೆಂಪು ಬಣ್ಣ ಮತ್ತು ಬಿಳಿಯ ಬಣ್ಣದ 
ಚಿತ್ರಗಳು. 


ಇಲ್ಲಿಯ ಒಂದು ಕಲ್ಲಾಸರೆಯಲ್ಲಿ ಒಂದು ಬಹೆಳ 
ಸುಂದರವಾದ ಕಡು ಕೆಂಪುಬಣ್ಣದ ಚಿತ್ರವಿಡಿ, ಈ 
ಕಲ್ಲಾಸರೆಯು ಸುಮಾರು ಇಪ್ಪತ್ತು ಅಡಿ ಉದ್ದ ಮತ್ತು 
೧೧ ಇಬ ೦ ಹ 
ಹೆತ್ತು ಅಡಿ ಅಗಲ ವಿಸ್ಮ್ಕೀರ್ಣದಲ್ಲಿದ್ದು ದಕ್ಷಿಣಾಭಿಮುಖ 
ವಾಗಿಡೆ. ಈ ಚಿತ್ರದಲ್ಲಿರುವ ನಿವರನನ್ನು ತಿಳಿಯು 


ವುದು ತುಂಬಾ ಕ್ಲಿಷ್ಟಕರ. ಆದರೆ ಮಾನನನ ಚಿತ್ರ 


ಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿದೆ ನಾಲ್ಕರಿದೆ. ಐನು 


2 888.೩, 1942, ೫. 107 
3 ೨33 


ಮಾನವ ವರ್ಣಚಿತ್ರಗಳನ್ನು ಗಮನಿಸಬಹುದು. ಇಲ್ಲಿಯ 
ಬಹು ಅಕರ್ಷಣೀಯವಾದೆ ಚಿತ್ರಗಳೆಂದರೆ ಹಾವುಗಳನ್ನು 
ಬಿಡಿಸಿರುವುದು. ಇವುಗಳನ್ನು ವಿನಿಧ ಕೋನ 
ಗಳಿಂದ ಬಿಡಿಸಲಾಗಿದೆ. ಹಾವುಗಳ ತಲೆಗಳು ಕೇಂದ್ರ 
ದಲ್ಲಿ ಬರುವಂತೆಯೂ ಹಾಗೂ ಅವುಗಳ ಬಾಲಗಳು 
ವೃತ್ತಾಕಾರದಲ್ಲಿರುವಂತೆ ಬಿಡಿಸೆಲಾಗಿದೆ. ಬಹುಶಃ 
ಇಡೀ ದಕ್ಷಿಣ ಭಾರತದಲ್ಲಿ ಇದು ಪ್ರಥಮ ಹಾವುಗಳ 
ವರ್ಣ ಚಿತ್ರವಿರಬಹೆದು. 


ಈ ವರ್ಣಚಿತ್ರನಿರುವ ಕಲ್ಲಾಸರಿಯ ಎಡುರಿಗೆ 
ಇನ್ನೊಂದು ಚಿಕ್ಕ ಗುಡ್ಡವಿದೆ. ಇಲ್ಲಿಯೂ ಸಹೆ 
ಕಲ್ಲಾಸರೆಯು ದಕ್ಷಿಣಾಭಿನುಖವಾಗಿದ್ದು ಇಲ್ಲಿ ಬಿಳಿಯ 
ನರ್ಣಚಿತ್ರಗಳಿವೆ. ಈ ಚಿತ್ರಗಳಲ್ಲಿ ಪ್ರಮುಖವಾಗಿ 
ಮನುಷ್ಯ, ಜಿಂಕೆ, ನವಿಲು, ನಾಯಿ ಮತ್ತು ಬಲೆ 
ಎದ್ದುಕಾಣುತ್ತದೆ. ಒಟ್ಟಾರೆ ಇಲ್ಲಿ ಬೇಟಿಯ ದೃಶ್ಯ 
ನನ್ನು ಚೆನ್ನಾಗಿ ಚಿತ್ರಿಸಿದ್ದಾರೆ. 


ಗವಿನುಕದಿಂದ ಸುಮಾರು ಎರಡು ಕಿ. ಮೂ. 
ದೂರೆದಲ್ಲಿ ಚಿಕ್ಕ ಚಿಕ್ಕ ಬಂಡೆಗಳಿಂದ ಕೂಡಿದ ಒಂದು 
ಗುಡ್ಡ ದಲ್ಲಿಯೂ ಸಹ ಶ್ವೇತನರ್ಣ ಚಿತ್ರಗಳಿವೆ. ಇದರಲ್ಲಿ 


ಹೆಚ್ಚಾಗಿ ಮನುಷ್ಯ, ಪ್ರಾಣಿ ಮತ್ತು ಏಣಿಯ ಚಿತ್ರ 
ಗಳಿವೆ. ಇಲ್ಲಿಯೂ ಸಹ ಬೇಟಿಯ ದೃಶ್ಯವನ್ನು ಗಮ 
ನಿಸಬಹುದು. ಇತಿಹಾಸ ಪುರಾತತ್ವಜ್ಞರು ಈ ವರ್ಣ 
ಚಿತ್ರಗಳನ್ನು ಕ್ರಮವಾಗಿ ಹಳೆ ಶಿಲಾಯುಗ ಮತ್ತು ನವ 
ಶಿಲಾಯಃಗದೆ ಕಾಲಕ್ಕೆ ಸೇರಿಸುತ್ತಾರೆ. ಆದರೆ ಇರ್ವಿನ್‌ 
ನ್ಯೊಮೇಯರ” ಅವರು ಕೆಂಪು ವರ್ಣಚಿತ್ರಗಳನ್ನು ನನ 
ಶಿಲಾಯುಗದೆ ಆದಿಭಾಗಕ್ಕೆ ಮತ್ತು ಬಿಳಿಯ ನರ್ಣಚಿತ್ರ 
ಗಳನ್ನು ಲೋಹೆಯುಗಕ್ಕೂ ಸೇರಿಸುತ್ತಾರೆ.* ಈ 
ರೀತಿಯ ವರ್ಣಚಿತ್ರಗಳಿರುವ ಪ್ರಾಗೈತಿಹಾಸಿಕ ಸ್ಥಳ 
ಹಾಸನ ಜಿಲ್ಲೆಯಲ್ಲೇ ಪ್ರಥಮದ್ದಾಗಿದ್ದು ನಿಶೇಷ 
ವಾಗಿದೆ. 


ಕೆಂಪು ನರ್ಣಚಿತ್ರನಿರುನ ಕಲ್ಲಾಸರೆಯ ಪಕ್ಕ 


4 Erwin Neumayer, Pre-Historic Rock paintings 


ಇತಿಹಾಸ ದರ್ಶನ 


ದಲ್ಲಿಯೇ ಒಂದು ಗವಿ ಇದ್ದು ಇದರೊಳಗೆ ನೀರಿನ ಆಸಕೆ 
ಯಿದೆ. ಈ ಗವಿಯ ಎದುರಿಗೆ ಒಂದು ಚಿಕ್ಕ ಬಂಡೆಯ 
ಮೇಲೆ ಮಿಥುನ ರೇಖಾ ಚಿತ್ರಗಳಿವೆ. ಇದೊಂದು 
ಇಲ್ಲಿಯ ವೈಶಿಷ್ಟ್ಯವಾಗಿದೆ. ಇರ್ವಿನ್‌ ನ್ಯೂಮೇಯರ್‌ 
ಅವರು ಈ ರೀತಿಯ ರೇಖಾ ಚಿತ್ರಗಳು ಚಾಲ್ಫ್ರೋಲಿಥಿಕ್‌ 


ಕಾಲಕ್ಕೆ ಸೇರಿದವೆಂದು ಅಭಿಪ್ರಾಯ ಪಡುತ್ತಾರೆ. 


[ಈ ಪ್ರಬಂಧವನ್ನು ರಚಿಸಲು ಕ್ಷೇತ್ರ ಕಾರ್ಯದಲ್ಲಿ 


ಈ ರೀತಿಯಲ್ಲಿ ಜೆಲುವನಹಳ್ಳಿಯ ಗನಿಮಠವು 
ಹಾಸನ ಜಿಲ್ಲೆಯ ಅತ್ಯಂತ ಪ್ರಮುಖ ಪ್ರಾಗೈತಿಹಾಸಿಕ 
ಕೇಂದ ವಾಗಿದ್ದು ವೈಜ್ಞಾ ನಿಕ ವಿಧಾನಗಳನ್ನು ಅಳವಡಿಸಿ 
ಸಂಶೋಧನೆ ನಡೆಸಿದರೆ ಇನ್ನೂ ಹೊಸ ವಿಷಯಗಳು 
ಬೆಳಕಿಗೆ ಬರಬಹುದು. 


ಸರ್ವ ರೀತಿಯಲ್ಲೂ ಸಹಕರಿಸಿದ ಗೆಳೆಯ ಶ್ರೀ ಜೆ. ಟ, 
ಜೆ ಮ್‌ 
ಧ್ರ 


ಜಯರಾಮಯ್ಯ ಮತ್ತು ಇದನ್ನು ರಚಿಸಲು ಸಲಹೆಗಳನ್ನು ನೀಡಿದ ಗುರುಗಳಾದ ಡಾ. ಜೇನರಕೊಂಡಾರೆಡ್ಡಿ ನತ್ತು 


ಶ್ರೀ ಲಕ್ಷ್ಮಣ” ತೆಲಗಾನಿಯವರಿಗೆ ನಾನು ಅಭಾರಿಯಾಗಿ 


ನೆ.] 


5 Erwin Neumayer, Pre-Historic Rock paintings 


ಇತಿಹಾಸ ದರ್ಶನ 


